ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 


ಸದಸ್ಯರ ಹೆಸರು 
ಉತ್ತರಿಸುವ ದಿನಾಂಕ: 
ಉತ್ತರಿಸುವವರು 


1228 

ಶ್ರೀ ರಿಜ್ಞಾನ್‌ ಅರ್ಷದ್‌ 
21-12-2018 

ಉಪ ಮುಖ್ಯಮಂತ್ರಿಯವರು 


x 
[AS 


ಪ್ಲೆ 


ಉತ್ತರ 


[C7 


2006-07ರ೦ಂದ ಈವರೆಗೂ 


ಬೆಂಗಳೂರು 
ಅಭಿವೃದ್ಧಿಗಾಗಿ ಕೈಗೊಳ್ಳಲಾದ ಕ್ರಮಗಳ ಬಗ್ಗೆ 
ಆಡಳಿತಾತ್ಮಕ ವರದಿಯನ್ನು ಮಂಡನೆ 
ಮಾಡದಿರುವುದು ಸರ್ಕಾರದ ಗಮನಕ್ಕೆ 
ಬಂದಿದೆಯೇ; ಬಂದಿದ್ದಲ್ಲಿ, ಸರ್ಕಾರ ಯಾವ 
ಕ್ರಮವನ್ನು ಕೈಗೊಂಡಿದೆ; 


ಬಂದಿದೆ. 


2015-16ನೇ ಸಾಲಿನಲ್ಲಿ 2006-07 ರಿಂದ 20-12ನೇ 
ಸಾಲಿನ ವರೆಗಿನ 6 ವರ್ಷಗಳ ಆಡಳಿತ ವರದಿಯನ್ನು ಬೃಹತ್‌ 
ಬೆಂಗಳೂರು ಮಹಾನಗರ ಪಾಲಿಕೆಯ ಕೌನ್ಸಿಲ್‌ ಸಭೆಯಲ್ಲಿ 
ಮಂಡಿಸಲಾಗಿರುತದೆ. 

2012-13ನೇ ಸಾಲಿನಿಂದ 2016-17 ರವರೆಗಿನ ಆಡಳಿತ 
ವರದಿಗಳನ್ನು ಮಾನ್ಯ ಉಪ ಮಹಾಪೌರರ ಸೂಚನೆಯಂತೆ ಮುಂದಿನ 


2 ತಿಂಗಳೊಳಗಾಗಿ ಮಂಡಿಸಲು ಕಮ ಕೈಗೊಳ್ಳಲಾಗಿರುತ್ತದೆ. 


r 


ಕಳೆದ 12 ವರ್ಷಗಳಿಂದ ವರದಿ ಮಂಡಿಸದೇ 


ಕಮ ಸಂಖ್ಯೆ-ಅ ರಲ್ಲಿ ಈಗಾಗಲೇ ನಮೂದಿಸಿರುವಂತೆ 2006- 
07 ನೇ ಸಾಲಿನಿಂದ 201-12 ನೇ ಸಾಲಿನವರೆಗೆ ಬರುವ 6 


ಇರುವುದರಿಂದ: ಬೆಂಗಳೂರು ಅಭಿವೃದ್ಧಿಗಾಗಿ 


ಕೈಗೊಳ್ಳಲಾದ ಆಡಳಿತಾತ್ಮಕ ಕಮ, 
ನ್ಯಾಯಾಲಯ ಪ್ರಕರಣ ಮತ್ತು ಇನ್ನಿತರ 
ಅಂಶಗಳ ಮಾಹಿತಿ ಲಭ್ಯವಿಲ್ಲದೆ ತೊಂದರೆ 
ಆಗಿದ್ದು ಈ ಬಗ್ಗೆ ಮಾಹಿತಿ ನೀಡುವುದು; 


ಇಷ್ಟು ಸುಧೀರ್ಪ ಕಾಲ ಆಡಳಿತಾತ್ಮಕ ವರದಿ 
ವಿಳಂಬಕ್ಕೆ ಕಾರಣಗಳೇನು; ಇದರ ಜವಾಬ್ದಾರಿ 
ಯಾರದಾಗಿರುತ್ತದೆ, ವಿಳಂಬಕ್ಕೆ ಕಾರಣರಾದವರ 
ಮೇಲೆ ಸರ್ಕಾರ ಕೈಗೊಂಡ ಕ್ರಮಗಳೇನು 
ಯಾವಾಗ ವರದಿ ಮಂಡಿಸಲಾಗುವುದು? (ಸ್ಪಷ್ಟ 


ಮಾಹಿತಿ ನೀಡುವುದು) 


ವರ್ಷಗಳ ಆಡಳಿತ ವರದಿಯನ್ನು ಮಂಡಿಸಲಾಗಿದ್ದು, ಮಂಡಿಸಲು 
ವಿಳಂಬವಾಗಿದ್ದ ಕಾರಣ ಯಾವುದೇ ತೊಂದರೆಯಾಗಿರುವುದಿಲ್ಲ. 


ಬೃಹತ್‌ ಬೆಂಗಳೂರು ಮಹಾನಗರ ಪಾಲಿಕೆಯ ' 


ವರದಿಗೆ ಸಂಬಂಧಿಸಿದ ಮಾಹಿತಿಯನ್ನು ಕ್ರೂಢೀಕರಿಸುವ 
ಸಾಂಖ್ವಿಕ ವಿಭಾಗದ್ದಾಗಿದ್ದು, ಸಾಂಖ್ಯಿಕ ಶಾಖೆಯಿಂದ 
ಆಯುಕ್ತರುಗಳು ಹಾಗೂ ಇತರೆ ವೆಲಯ 

ಅಧಿಕಾರಿಗಳೊಂದಿಗೆ ಹಲ. 
ಕ್ರೂಢೀಕರಣವಾಗದೇ ಇ 


pe 


ಯ ಕೌನ್ಸಿಲ್‌ ಸಭೆಗೆ ಮಂಡಿಸುವ 
ಮಹಾಖೌರರವರದ್ದಾಗಿರುತ್ತದ್ದ. ವರದಿ 
ಅಗತ್ಯವಿರುವ... ಮಾಹಿತಿಗಳನ್ನು ಸ 
ಅಧಿಕಾರಿಗಳಿಗೆ ಕಾರಣ ಕೇಳುವ | 


pe 
ಫಬ್ರವರಿ-2019ರಲ್ಲಿ 2012-13ನೇ ಸಾಲಿನಿಂದ 2016 


ಗಳನ್ನು ಮಂಡಿಸಲು ಉಪ 


-17ನೇ 
ಮಹಾರ 


ಳಿತ ವರದಿ 


